ಎನ್‌. ಎಂ. ನಾಗಭೂಷಣ* 


ಸೊಂಡೂರು ಇತಿಹಾಸ ಮತ್ತು ಸಾಂಸ 


“ಸೊಂಡೂರು” ಬಳ್ಳಾರಿ ಜಿಲ್ಲೆಯ ಒಂದು 
ತಾಲೂಕು ಕೇಂದ್ರ, ಬಳ್ಳಾರಿಯಿಂದ ನೈರುತ್ಯದಲ್ಲಿ 
48 ಕಿ. ಮೂ. ಹಾಗೂ ಬೆಂಗಳೂರಿನಿಂದ ವಾಯವ್ಯ 
ದಿಕ್ಕಿನಲ್ಲಿ ೩೫೪ ಕಿ. ಮೂ. ದೂರದಲ್ಲಿದೆ. ಕೆಲವೇ ವರ್ಷ 
ಗಳ ಹಿಂದೆ ಸೊಂಡೂರು ೨೦ ಹಳ್ಳಿಗಳ ೧೧.೦೦೦ ಜನ 

೨. ೧೬೦ ಚದುರ ಕಿ. ಮೂ. ಭೂವಿಸ್ತಾರದ 
ಒಂದು ಸ್ವತಂತ್ರ ಪುಟ್ಟ ರಾಜ್ಯವಾಗಿತ್ತೆಂದರೆ ನಿವಾಗೆ 
ಆಶ್ಚರ್ಯವೆನಿಸಬಹುದು. ಕ್ರಿ. ಶ. ೧೭೨೮ ರಿಂದ 
೧೯೫೬ರ ವರೆಗೆ ಘೋರ್ಪಡೆ ವಂಶದವರು ಸೊಂಡೂರು 
ರಾಜ್ಯವನ್ನು ಆಳಿದರು. ಕರ್ನಾಟಕ ಏಕೀಕರಣದ 
ಕಾಲಕ್ಕೆ ೧೯೫೬ರಲ್ಲಿ ಸೊಂಡೂರು ರಾಜ್ಯ ಮೈಸೂರು 
ರಾಜ್ಯಕ್ಕೆ ಸೇರಿ, ಬಳ್ಳಾರಿ ಜಿಲ್ಲೆಯ ಒಂದು ತಾಲೂಕು 
ಕೇಂದ್ರವಾಗಿ ರೂಪುಗೊಂಡಿತು. 
ಹಾಗೂ ಪುರಾಣಗಳ ಕಾಲದಿಂದ ಸೊಂಡೂರು ತನ್ನದೇ 


ಮ 
ಆದ ಸಾಂಸ್ಕೃತಿಕ ಇತಿಹಾಸ ಪರಂಪರೆಯನ್ನು ಹೊಂದಿದೆ 


ವಿಶೇಷ ಭೌಗೋಳಿಕ ಖನಿಜ ಸಂಪತ್ತು, 
ಪ್ರಾಕೃತಿಕ ಸೌಂದರ್ಯ ಸಂಪತ್ತು ಹಿತಕರ ಹವಾಗುಣ 
ಗ 
ಲ 


ನ್ನು ಹೊಂದಿ ಭವ್ಯ ಸಾಂಸ್ಕೃತಿಕ ಪರಂಪರೆಯನ್ನು 


ಇ ಸರದು ದ್‌ 


NS ದದ 
ಇತಿಹಾಸ ಪೂರ್ಜಕಾಲ 


“ಸೊಂಡೂರು” ಅಥವಾ “ಸಂಡೂರು” ಸ್ಥಳನಾಮ 
ಶಬ್ದದ ಮೂಲರೂಪ ಭೂಗೋಳಶಾಸ್ತ್ರಜ್ಞ ಮೆಕಾಲೆ 
ಹೇಳುವಂತೆ ಈ ಪಟ್ಟಣ ಪರ್ವತಗಳ ಸಂದಿಯಲ್ಲಿ ಇರು 


ವುದರಿಂದ ಸಂದಿಯಲ್ಲಿ ಇರುವ ಊರು ಸಂದ 
ಊರು ಸಂದೂರು. ಸಂಡೂರು, ಸ್ವಂಡೂರು, 
ಸೊಂಡೂರು ಎಂದು ತಲೆಶಲಾಂಶರಗಳ ಜನಾಂಗಗಳ 
ಬಾಯಿಯಲ್ಲಿ ಶಬ್ದ ಸವೆದು ಈಗ “ಸೊಂಡೂರು” ಎಂದು 


ಮಾ ಎ 

ಪ್ರಚಲಿತದಲ್ಲಿದೆ. ಇಲ್ಲಿನ ಕುವರಾರಸ್ವಾ ವಿಂಬೆಟ್ಟ 
ದಲ್ಲಿನ ಕ್ರಿ. ಶ. ೧೨೦೬ರ ಹೊಯ್ಸಳ ಎರಡನೇಯ ವೀರ 
ಬಲ್ಲಾಳನ ಶಿಲಾಶಾಸನದಲ್ಲಿ ಮೊಟ್ಟಮೊದಲ 


“ಸಂಡೂರು” ಎಂಬ ಉಲ್ಲೇಖವಿರುವುದು ಕಂಡುಬರು 
ತ್ತದೆ. ನಂತರದ ಅನೇಕ ಶಾಸನಗಳಲ್ಲಿ ವಿಜಯನಗರದ, 
ಅನೇಕೆ ಶಾಸನಗಳಲ್ಲಿ ಸೊಂಡೂರು ಸ್ಥಳನಾಮ ಉಲ್ಲೇಖ 
ಗಳು ಕಾಣಸಿಗುತ್ತವೆ. ಇದರಿಂದ ಕ್ರಿ. ಶ. ೧೨೦೬ಕ್ಕಿಂತ 
ಸೊಂಡೂರು ಸ್ಥಳನಾಮ 


ಹಿಂದಿನಿಂದಲೇ ಪಟ್ಟಣ 
ಇತ್ತೆಂದು ತಿಳಿದುಬರುತ್ತವೆ 

ಪ್ರರಾಣಗಳ ಕಾಲದಲ್ಲಿ ಈ ಪಟ್ಟಣವನ್ನು ಬೇರೆ 
ಬೇರೆ ಹೆಸರುಗಳಿಂದ ಕರೆಯಲಾಗಿದೆ. ಸ್ಕಂದಪುರಾಣ 
ದಿ ಈ ಪಟ್ಟಣವನ್ನು ಸ್ಯಂದಪುರವೆಂದು ವರ್ಣಿಸ 


ಲಾಗಿದೆ. ಇಲ್ಲಿ ಸ್ಕಂದ ಅಥವಾ ಕುವರಾರಸ್ವಾಮಿ ವಾಸ 
ವಾಗಿದ್ದರಿಂದ ಸ್ವಂದಪುರವೆಂದು ಕರೆಯಲಾಗಿದೆ. ಕೃತ 
ಯುಗದಲ್ಲಿ “ದೇವಗಿರಿ” ಎಂದೂ, ತ್ರೇತಾಯುಗದಲ್ಲಿ 
“ಸುವರ್ಣಗಿರಿ” ಎಂದೂ, ದ್ವಾಪರದಲ್ಲಿ “ದಿವ್ಯಾಚಲ” 
ವೆಂದೂ ಕರಿಯಬಗದಲ್ಲಿ ಲೋಹಗಿರಿ ಎಂದೂ ಪುರಾಣ 
ಪುರಾವೆಗಳಿವೆ." ಸೊಂಡೂರು ಸುತ್ತಲಿರುವ ಗ್ರಾಮ 


* ಇತಿಹಾಸ ಉಪನ್ಮಾಸಕರು, ಮಹಾಲಕ್ಷ್ಮೀ ಮಹಾವಿದ್ಯಾಲಯ್ಕ ಮುರುಘಾಮಠ, ಧಾರವಾಡ ೫೮೦ ೦೦೩ 


೧೭೬ 


ಬ (ದ ಲಿಯ ಜೃ ಬ ತ 


ಮಾ ಇರ್ಚಾದಾ ಸಷ್ಲಯ ಈಂರಾಗಯಗ್ಯಾ ಜಳ್‌ರ್‌ ದರಾ ಸಾ 


ತಕರ ದು 


ತೋರಣಗಲ್ಬ, ರಾಂಪ 


ಣಾ 


(1% 
(4 
( 

( 


ತ್ಮ ಫ್‌ ದ 
ರೂಮರ್‌, ಮ 
ಮು 


ಆದಿಮಾನವನ ನಿವಾಸಗಳಾಗಿದ್ದವು.ಇದರಿ: 
ಸುತ್ತಮುತ್ತ ಆದಿವರಾನವನ ನಿವಾಸವಾಗಿರುವುದರಲ್ಲಿ 
ಸಂದೇಹವಿಲ್ಲ. ಸಿಡೇಗಲ್ಲು, ವಿಭೂತಿಗುಡ್ಡ, ತೋರಣಗಲ್ಲು 
ಗಳು ಕಬ್ಬಿಣಯಾಗದ ತಾಣಗಳಾಗಿವೆ. 


ವನೌರ್ಯರ ಕಾಲದ ಅಶೋಕನ ಶಾಸನಗಳು 
ಸೊಂಡೂರು ನೆರೆಯ ಸೀಮೆಗಳಾದ ಕೊಪ್ಪಳ ಗವಿಮಠ, 
ಮಸ್ಕಿ. ನಿಟ್ಟೂರು, ಅಶೋಕಸಿದ್ಧಾಪ್ರರ ಜಟ್ಟಿಂಗ 


ನ 
ಪಿ pe 2. ಗಾ, 
ಬೇರೆ ಹೇಳಬೇಕಾಗಿಲ್ಲ ಶಾತವಾಹನರ ಕಾಲದಲ್ಲಿ 
2 pes ಕ pe] 2 ಗ 
ಇದೊಂದು ಒಳನಾಡಿನ ಒಂದು ಮುಖ್ಯ ಕೇಂದ್ರವಾಗಿತ್ತು. 
ಬಾಧೆ ಫ್‌ ವೆ ಹಾವೆ ಇ 
ಕುವಕಾರಸ್ವಾಮಿಬೆಟ್ಟ ಶಕ್ತಿಕೇಂದ್ರೆವಾಗಿತತ್ತಿ. ಶಾತ 
ಸ ಶ್ರ ತ್ವ 


ವಾಹನರ ಎಲಕ್ಕೆ ಸೇರಬಹುದಾದ ದೇವಗಿರಿ, 
ಚೊರನೂರು, ಅಗ್ರಹಾರ (ಗಣಿತಿಕಟ್ಟೆ), ಕೂಡ್ಲಿಗಿ, 
ಹಾಳುದೇವಾಲಪುರ, ಕೊಟ್ಟೂರು, ಹೆಗ್ಗಡಾಳು, 
ಶಿವಪುರ, ಹಂಪಿ, ಕುರುಗೋಡು, ಎಮ್ಮಿಗನೂರು, ಕಂಪ್ಲಿ 
ಕುಡಿತಿನಿ, ಬಳ್ಳಾರಿ, ಅಶೋಕಸಿದ್ಧಾಪುರ, ಮೊಣ 
ಕಾಲ್ಮೂರು ಮುಂತಾದ ಗ್ರಾಮಗಳಲ್ಲಿ ಶಾತವಾಹನರ 
ಕಾಲದ ಅವಶೇಷಗಳು ದೊರೆಯುತ್ತವೆ. ಸೊಂಡೂರು 
ಸಹ ಶಾತವಾಹನ ಕಾಲದ ಪ್ರಮುಖವಾದ ಪಟ್ಟಣ 
ವಾಗಿತತ್ತಿ ಎಂಬುದರಲ್ಲಿ ಸಂದೇಹವಿಲ್ಲ. ಬನವಾಸಿ 
ಕದಂಬರ ಕಾಲದಲ್ಲಿ ಕದಂಬರ ಸಾಮಂತರಾದ ಉಚ್ಚಂಗಿ 


ew 
ದುರ್ಗದ ನೊಳಂಬರ ಆಡಳಿತಕ್ಕೊಳಪಟ್ಟು ಒಂದು 
ಪ್ರವಖವ ಕೇಂದ್ರವಾಗಿತ್ತು. ಇವರ ಕಾಲದಲ್ಲಿ ಕುವಕಾರ 


ಕೆಲ ಅವಶೇಷಗಳಿವೆ. ಅಲ್ಲದೆ ಕೆಲವು ಮೂರ್ತಿ ಶಿಲ್ಪಗಳಿವೆ. 


ಇತಿಹಾಸ ದರ್ಶನ 


ಬಾದಾಮಿ ಚಾಲುಕ್ಕರ ಕಾಲದ ಕೊನೆಯ ಕಾಲದಲ್ಲಿ 
ಕಟ್ಟಿರಬಹುದಾದ ಪಾರ್ವತಿ ದೇವಸ್ಥಾ ನ ಕುಮಾರ 
ಸ್ವಾಮಿ ಬೆಟ್ಟದ ಕುವಕಾರಸ್ವಾವಿಂ ದೇವಾಲಯದ ಪಕ್ಕ 
ದಲ್ಲಿದೆ. ಇದು ಬಾದಾವಿ ಚಾಲುಕ್ಯರ ಶೈಲಿಯ ವಾಸ್ತು 
ಶಿಲ್ಪ ವಿವಕಾನ ಶೈಲಿಯಲ್ಲಿದೆ. ದ್ವಾರಬಾಗಿಲು ಇಕ್ಕೆಲ 
ಗಳಿ ಶಂಖಲಿಪಿಯ ಶಿಲಾಶಾಸನಗಳಿವೆ. ಬಳ್ಳಾ ರಿ 
ಜಿಲ್ಲೆಯಲ್ಲಿಯೇ ಪ್ರಾಚೀನವಾದ ಸುಂದರ ವಾಸ್ತುಶಿಲ್ಪ 
ಷ್ಟ ದೇವಾಲಯ ಇದಾಗಿದೆ. ಸುತ್ತಮುತ್ತಲಿನ 
ಸೀಮೆಗಳು, ನೊಳಂಬವಾಡಿಯ ಭಾಗಗಳಾಗಿ ಬಾದಾವಿ 
ಚಾಲುಕ್ಕರ ಆಡಳಿತಕ್ಕೊಳಪಟ್ಟಿ ದ್ದವು, 


ರಾಷ್ಟ್ರಕೂಟರು ಈ ಪ್ರದೇಶದ ಮೇಲೆ ವಿಶೇಷ 
ಗಮನ ಹರಿಸಿ ಇಲ್ಲಿನ ಪಾರ್ವತಿ ದೇವಸ್ಥಾನಕ್ಕೆ ಹಾಗೂ 
ಪಕ್ಕದ ಕುವಕಾರಸ್ವಾಮಿ ದೇವಾಲಯಗಳಿಗೆ ಹಳ್ಳಿ 
ಯೊಂದನ್ನು ದತ್ತಿಬಿಟ್ಟು, ದೇವಕಾರ್ಯಗಳಿಗೆ ದತ್ತಿ 
ದಾನಗಳನ್ನು ವರಾಡಿದರೆಂದು ಶಾಸನದಿಂದ ತಿಳಿದುಬರು 
ತ್ತದೆ. ಇದರಿಂದ ರಾಷ್ಟ್ರಕೂಟರು ಈ ಪ್ರದೇಶವನ್ನು 
ಆಳಿದರಲ್ಲದೆ ಧರ್ಮಕಾರ್ಯಗಳಿಗೆ ಸಾಹಿತ್ಯ ಕಲೆಗೆ 
ವಿಶೇಷ ಗಮನ ಕೊಟ್ಟಿದ್ದಾರೆ. 


ರಾಷ್ಟ್ರಕೂಟರ ನಂತರ ಅಧಿಕಾರಕ್ಕೆ ಬಂದ ಕಲ್ಯಾಣ 
ಚಾಲುಕ್ಕರ ಆಡಳಿತಕ್ಕೆ ಈ ಪ್ರದೇಶ ಸಂಪೂರ್ಣವಾಗಿ 
ಸೇರಿತ್ತು. ಇವರ ಸಾಮಂತರಾದ ಪಾಂಡ್ಯರು 
ವುಹಾಮಂಡಳೇಶ್ವರರಾಗಿ ಹರಪನಹಳ್ಳಿ ತಾಲೂಕಿನ 
ಉಚ್ಚಂಗಿದುರ್ಗದಿಂದ ನೊಳಂಬವಾಡಿ ೩೨,೦೦೦ವನ್ನು 
ಆಳಿದರು. ಸೊಂಡೂರು ನೊಳಂಬವಾಡಿ ೩೨,೦೦೦ದಲ್ಲಿ 
ಸೇರಲಾಗಿತ್ತು. .. ತುಂಗಭದ್ರ ನದಿಯ ಉತ್ತರಕ್ಕೆ 
ಕುರುಗೋಡ ಸಿಂದರು ಆಡಳಿತ ಮಾಡುತ್ತಿದ್ದರು. 
ಇವರ ಕಾಲದಲ್ಲಿ ಕುವಕಾರಸ್ವಾಮಿ ದೇವಾಲಯವನ್ನು 
ವೇಸರ ಶೈಲಿಯಲ್ಲಿ ಕಟ್ಟಲಾಗಿದೆ.  ಕುವಕಾರಸ್ವಾಮಿ 
ದೇವಾಲಯ ಕಲ್ಮಾಣ ಚಾಲುಕ್ಕರ ಶೈಲಿಯ ೧೧ನೇ 
ಶತವಕಾನದ ಶೈಲಿಯಲ್ಲಿದೆ. ಇದರಿಂದ ಕಲ್ಮಾಣ 
ಚಾಲುಕ್ಕರ ಕಾಲದಲ್ಲಿ ಈ ದೇವಾಲಯವನ್ನು ಕಟ್ಟ 
ಲಾಗಿದೆ. ಅಲ್ಲದೆ ಕುವಕಾರಸ್ವಾವಮಿ ಮೂರ್ತಿಶಿಲ್ಪ ಸಹ 
ಕಲ್ಮಾಣ ಚಾಲುಕ್ಕರ ಕಾಲದ ಶೈಲಿಯಲ್ಲಿದೆ. ಇದರಿಂದ 


೧೭೭ 


ಈ ಪ್ರದೇಶ ಕೆಲ್ಮಾಣ ಚಾಲುಕ್ಕರ ಆಡಳಿತಕ್ಕೆ ಸೇರಿದ್ದು, 
ಇಲ್ಲಿನ ಕಲೆ, ಸಹಿತ ್ಯ, ಧರ್ಮ, ಸಾಂಸ್ಕೃತಿಕ ಬೆಳವಣಿಗೆಗೆ 


ಕಲ್ಮಾಣ ಚಾಲುಕ್ಕರು ಪ್ರೊ ತ್ಸಾಹ ನೀಡಿದ್ದಾರೆ. 


ಕಲ್ಮಾಣ ಚಾಲುಕ್ಕರ ನಂತರ ಈ ಭಾಗವನ್ನು 
ಹೊಯ್ಸಳರು ವಶಪಡಿಸಿಕೊಂಡರು. ಕ್ರಿ. ಶ. ೧೧೩೫ರಲ್ಲಿ 
ಉಚ್ಚಂಗಿದುರ್ಗವನ್ನು ಮುತ್ತಿ ನೊಳಂಬವಾಡಿ ೩೨೦೦೦ 
ವಶಪಡಿಸಿಕೊಂಡು ತುಂಗಭದ್ರಾ ನದಿ ದಂಡೆಯವರೆಗೆ 
ಪೂರ್ಣ ಪ್ರದೇಶವನ್ನು ವಶಪಡಿಸಿಕೊಂಡರು. ಪಾರ್ವತಿ 
ದೇವಸ್ಥಾನದಲ್ಲಿನ ಕ್ರಿ. ಶ. ೧೨೦೬ರ ಶಿಲಾಶಾಸನ 
ಹೊಯ್ಸಳ ಎರಡನೇ ವೀರಬಲ್ಲಾಳ (ಕ್ರಿ. ಶ. ೧೧೭೩- 

೨೨೦)ನ ಶಿಲಾಶಾಸನ. ರಾಷ್ಟ್ರಕೂಟ ಕೃಷ್ಣನ ಕಾಲ 


ಲ 
2 ಜು 5 pss pa pe) 
ದಲಿ ಕುಮಾರಸಾವಿಂ ಹಾಗೂ ಪಾರ್ವತಿ ದೇವಸ್ಥಾನ 


ಗಳಿಗೆ ಬಿಟ್ಟ ದತ್ತಿದಾನಗಳು ಕಾಲಾಂತರದಲ್ಲಿ ನಿಂತು 

ಹೋಗಿದ್ದವು. ಹೊಯ್ಸಳ ಎರಡನೇ ವೀರಬಲ್ಲಾಳನ 
ಎ 

ಕಾಲದಲ್ಲಿ ರಾಷ್ಟ್ರಕೂಟರ ಕೃಷ್ಣನ ದತ್ತಿಗಳನ್ನು ನವೀ 

ಕರಿಸಿದನೆಂದು ಈ ಶಾಸನ ತಿಳಿಸುತ್ತದೆ. ಸಮಿಪದ 


ತಾಳೂರಿನಲ್ಲಿ ಎರಡನೇ ವೀರಬಲ್ಲುಳನ ಮತ್ತೊಂದು 
ಶಾಸನ ಕ್ರಿ. ಶ.. ೧೨೧೮ರಲ್ಲಿ ಇವನ ಆಡಳಿತಾಧಿಕಾರಿ 
ಬೊಮ್ಮಗಾವುಂಡನು ಈಶ್ವರ ದೇವಾಲಯವನ್ನು ಕಟ್ಟೆ 
ಸಿದನೆಂದು ದತ್ತಿದಾನಗಳನ್ನು ಉಲ್ಲೇಖಿಸುತ್ತದೆ. ಈ 
ಆಧಾರಗಳಿಂದ ಹೊಯ್ಸಳರು ಸೊಂಡೂರ ಪ್ರದೇಶದಲ್ಲಿ 
ಸಾಂಸ್ಕೃತಿಕ ಬೆಳವಣಿಗೆಗೆ ಪ್ರೋತ್ಸಾಹ ನೀಡಿದ್ದಾರೆಂದು 
ತಿಳಿದುಬರುತ್ತದೆ. 


ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಸೊಂಡೂರು 
ವಿಶೇಷ ಪಾತ್ರ ವಹಿಸಿತ್ತು. ಸೊಂಡೂರು ಪಟ್ಟಣದ 
ಮಧ್ಯದಲ್ಲಿ ತಾರಕೇಶ್ವರ ದೇವಸ್ಥಾನದ ಸಮೀಪದಲ್ಲಿ 
ಕೃಷ್ಣದೇವರಾಯನ ಕ್ರಿ. ಶ. ೧೫೨೪ರ ಶಿಲಾಶಾಸನವಿದೆ. 
ಈ ಶಾಸನ ಇತ್ತೀಚೆಗೆ ಸಮೂಪದಲ್ಲಿ ಮನೆಯ ಪಾಯದಲ್ಲಿ 
ದೊರೆತಿದೆ. ರಾಮಗಡದಲ್ಲಿ ಕೃಷ್ಣದೇವರಾಯನ ಶಾಸನ 
ವಿದೆ. ಕುಮಾರರಾಮನ ಸ್ಮರಣೆಗಾಗಿ ಬೈಚಪ್ಪನಾಯಕ 
ಕಟ್ಟಿಸಿದ ಕುವಕಾರರಾಮನ ದೇವಸ್ಥಾನವನ್ನು ಶ್ರೀಕೃಷ್ಣ 
ದೇವರಾಯ ದುರಸ್ತಿ ಮಾಡಿಸಿದನೆಂದು ತಿಳಿದುಬರುತ್ತದೆ. 
ಸುತ್ತಮುತ್ತಲಿನ ಗ್ರಾಮಗಳ ಅನೇಕ ಶಾಸನಗಳಲ್ಲಿ 
ಸೊಂಡೂರಿನ ಉಲ್ಲೇಖಗಳಿವೆ. ವಿಜಯನಗರ ಕಾಲ 
ದಲ್ಲಿ ಸೊಂಡೂರು ಒಂದು ಪ ಕ್ರಮುಖ ವ್ಯಾಪಾರ ಕೇಂದ್ರ 


೧೭೮ 


ವೆಂದು ವರ್ಣಿಸಲಾಗಿದೆ. ಬಹುಶಃ ಯುದ್ಧ ಸಾಮಗ್ರಿ 


ಗಳಾದ ಆಯುಧಗಳ ತಯಕಾರಿಕೆ ಮತ್ತು ಮಾರಾಟವಿರ 
ಬಹುದು. ಏಕೆಂದರೆ ಇಲ್ಲಿನ ಅನೇಕ ಕ. 
ಕುಲುಮೆಗಳಿದ್ದು, ಬೆಟ್ಟಗಳೋಪಾದಿಯ ಬೂದಿ 


ತುಂಬಿದ ತಾಣಗಳಿವೆ. ಇವು ಕಬ್ಬಿಣ ತಯಾರಿಸ ುವ 
ಕೇಂದ್ರಗಳಾಗಿರಬಹುದು. ಈ ಪ ಪ್ರದೇಶ ವಿಜಯನಗರದ 
ರಾಜಧಾನಿಗೆ ಸಮೀಪದಲ್ಲಿದ್ದ ಭಯಾನಕ ಬೆಟ್ಟಗುಡ್ಡ, 
ಕಣಿವೆಗಳು ರಾಜಧಾನಿಗೆ ರಕ್ಷಣೆ ಒದಗಿಸಿತ್ತು. ಯುದ್ಧ 
ಸಾಮಗ್ರಿಗಳನ್ನು ತಯಾರಿಸುವ ರಹಸ್ಯ ಕೇಂದ್ರಗಳಾಗಿ 
ದ್ವವು. ಇಲ್ಲಿ ಹೆಚ್ಚು ಹುಲ್ಲುಗಾವಲಿದ್ದು ದರಿಂದ ಕುದುರೆ, 
ಆನೆಗಳ ಸೈನ್ಯದ ವಿಶ್ರಾಂತಿ ತಾಣಗಳಿರಬಹುದು. ಅರಣ್ಯ 
ದಿಂದ ಕಟ್ಟೆಗೆ, ಗಣಿಗಳಲ್ಲಿ ಕಬ್ಬಿಣ ಸಿಗುತ್ತಿದ್ದರಿಂದ 
ಆಯುಧ ತಯಾರಿಕೆ ಕೇಂದ್ರಗಳು ಸೇನೆ ವಿಶ್ರಾಂತಿಗೆ 
ಯೋಗ್ಯ ಸ್ಥಳಗಳಾದವು. ಇದರ ಬಗ್ಗೆ ಹೆಚ್ಚಿನ ಶೋಧನೆ 
ಯಾಗಬೇಕಾಗಿದೆ. ಒಟ್ಟಿನಲ್ಲಿ ವಿಜಯನಗರ 
los ಈ ೦ದು ಪ್ರಮುಖ ಪಟ್ಟಣವಾಗಿ ವ್ಯಾಪಾರ 
ಕೇಂದ್ರವಾಗಿತತ್ತಿ ೧೩೩೬ ರಿಂದ ೧೫೫೬ರ ವರೆಗೆ 


ಇಗ ಹೆ 
SNC ಆ ಅರಸರ ಆಡಳಿತಕ್ಕೆ ಸ್ಕಾ ಛಪಟ್ಟಿತ ತತ್ರ 


ಕ್ರಿ. ಶ. ೧೫೫೬ರ ತಾಳಿಕೋಟೆ ಯುದ್ಧದ ನಂತರ 
ವಿಜಯನಗರ ಸಾಮ್ರಾಜ್ಯ ಪತನಾನಂತರ ಸೇನಾನಿಗಳು 


ಸಾಮಂತರು ಬೇರೆ ಬೇರೆ ಭಾಗಗಳನ್ನು ಸ್ವತಂತ್ರವಾಗಿ 
ಆಳಲು ಪಾ ಶರಂಭಿಸಿದರು. ಬಳ್ಳಾರಿ ಜಿಲ್ಲೆಯಲ್ಲಿ 
ಬಳ್ಳಾರಿ ಪ ಪ್ರದೇಶ ಹಂಡೆ TE, ಹರಪನಹಳ್ಳಿ 


ಹಡಗಲಿ ಭಾಗವು ಹರಪನಹಳ್ಳಿ ಪಾಳೆಗಾರರು, ಕಾಡೆ 
ಕೋಟೆ, ಚೊರನೂರು ಭಾಗವನ್ನು ಗುಡೇಕೋಟೆ ಪಾಳೆ 
ಗಾರರು ಕೂಡ್ಲಿಗಿ, ಉಜ್ಜನಿ, ಸೊಂಡೂರುಗಳನ್ನು 
ಜರಿಮಲೆ ಪಾಳೆಗಾರರು ಆಳುತ್ತಿದ್ದ ರು. “ಸೊಂಡೂರು” 
ಜರಿಮಲೆ ಪಾಳೆಗಾರರ ಆಡಳಿತಕ್ಕೆ ಸೇರಿತ್ತು. 


ಜರಿಮಲೆ ಪಾಳೆಗಾರರು ಕೂಡ್ಲಿಗಿ ತಾಲೂಕು 
ಜರಿಮಲೆಯಿಂದ ಆಡಳಿತ ಮಾಡುತ್ತಿದ್ದರು. ೧೬೫೬ 
ರಿಂದ ಬಿಜಾಪುರ ಸುಲ್ತಾನರೊಡನೆ, ಮರಾಠರೊಡನೆ 
ಹೋರಾಡುತ್ತಾ ಆಡಳಿತ ಮಾಡಿದರು. ಕ್ರಿ. ಶ. ೧೬೭೮ 
ರಲ್ಲಿ ಬಳ್ಳಾರಿ ಸುತ್ತಮುತ್ತಲ ಪ್ರದೇಶ ಬಿಜಾಪುರ 
ಸುಲ್ತಾನನಿಂದ ಶಿವಾಜಿ ವಶಪಡಿಸಿಕೊಂಡ ಮರಾಠ 
ಬೋಸ್ಲೆ ಮನೆತನದ ದಾಯಾದಿಗಳಾದ ಘೋರ್ಪಡೆ 


ಇತಿಹಾಸ ದರ್ಶನ 


ಯವರು ೧೭೨೮ರಲ್ಲಿ ಜರಿಮಲೆ ಪಾಳೆಗಾರರಿಂದ 
ಸೊಂಡೂರನ್ನು ವಶಪಡಿಸಿಕೊಂಡು. ಸೊಂಡೂರಿಂದ 
ಆಡಳಿತ ಪ್ರಾರಂಭಿಸಿದರು. ೧೭೯೦ರಲ್ಲಿ ಬ್ರಿಟಿಷರೊಡನೆ 


ರಾಜ ಪ್ರಭುತ್ವ ಆಡಳಿತ ಮಾಡಿದರು. 


ಘೋರ್ಪಡೆ ವಂಶದ ಹಿನ್ನೆಲೆ: ಘೋರ್ಪಡೆ 
ಎಂದರೆ ಉಡ ಎಂದರ್ಥ. ಯಬದ್ಧ ಗಳಲ್ಲಿ ಕೋಟೆಗಳ 
ಗೋಡೆ ಹತ್ತಲು ಉಡಗಳನ್ನು ಉಪಯೋಗಿಸುತ್ತಿದ್ದರು. 
ಸೈನ್ಯದಲ್ಲಿ ಉಡದ ಪಡೆಯೊಂದು ಇರಬೇಕು. ಘೋರ್ಪಡೆ 
ದುರ್ಗವಂವಾದ ಕೋಟೆಯನ್ನು ಲಗ್ಗೆ ಹಾಕಿದಾಗ 
ದೊಡ್ಡದೊಂದು ಉಡವೊಂದನ್ನು ಉಪಯೋಗಿಸಿಕೊಂಡು 
ಸಹೋದರ ಸೇನಾನಿಗಳಿಬ್ಬರು ಕೋಟೆ ಗೋಡೆಯನ್ನು 
ಹತ್ತಿ ಧೈರ್ಯ ಸಾಹಸಗಳಿಂದ ಹೋರಾಡಿ ಕೋಟಿ 
ಯನ್ನು ವಶಪಡಿಸಿಕೊಂಡರು. ಇವರ ಧೈರ್ಯ 
ಶಿವಾಜಿ ಈ ಸಹೋದರರಿಗೆ 
“ಘೋರ್ಪಡೆ” ಎಂದು ಬಿರುದು ಕೊಟ್ಟು ಸನ್ಮಾನ 
ಅಂದಿನಿಂದ ಆ ವಂಶದವರಿಗೆ 
“ಘೋರ್ಪಡೆ” ಎಂಬ ಹೆಸರು ಬಂತು. ಅವರು ಬೋಸ್ಲೆ 
(ಈ ಕತೆ ಬಹುವಖಿ ಆರಸ 
ರಿಗೂ ಸಂಬಂಧಿಸಿ ಹೇಳಿವೆ-ಸಂ॥). ಮುಂದೆ ಆದೇ ವಂಶದ 
“ಸಿದ್ಧೋಜಿ ರಾವ್‌ ಘೋರ್ಪಡೆ” ಕ್ರಿ.ಶ. ೧೭೨೮ರಲ್ಲಿ 
ಜರಿಮಲೆ ಪಾಳೆಗಾರರಿಂದ ಸೊಂಡೂರನ್ನು ವಶಪಡಿಸಿ 
ಕೊಂಡರು. 

ಇವರ ನಂತರ ಮುರಾರಿ ರಾವ್‌ ಘೋರ್ಪಡೆ 
ಅಧಿಕಾರಕ್ಕೆ ಬಂದನು. ಇವನ ಆಡಳಿತ ಕಾಲದಲ್ಲಿ ಕ್ರಿ.ಶ. 
೧೭೭೬ರಲ್ಲಿ ಹೈದರನು ಸೊಂಡೂರನ್ನು ಮುತ್ತಿ 
ವಶಪಡಿಸಿಕೊಂಡು ಮುರಾರಿ ಘೋರ್ಪಡೆಯನ್ನು ಬಂಧಿಸಿ 
ಕಬ್ಬಾಳದ. ಕೋಟೆಯಲ್ಲಿ ಇಡಲಾಗಿತ್ತು. ಕೆಲ 
ದಿನಗಳಲ್ಲಿ ಬಂಧನದಲ್ಲಿ ಮರಣ ಹೊಂದಿದ. ಆಗ 
ಹೈದರನು ಕೃಷ್ಣನಗರದಲ್ಲಿ ಕೋಟೆಯನ್ನು ಕಟ್ಟಿಸಲು 
ಪ್ರಾರಂಭಿಸಿದ. ಮುಂದೆ ಟೀಪು ಅದನ್ನು ಕ್ರಿ.ಶ. ೧೭೯೨ 
ಲ್ಲಿ ಪೂರ್ಣಗೊಳಿಸಿದ. ಶಿವರಾಯ್‌ ಘೋರ್ಪ 


ಘೋರ್ಪ 
ದ ಜ್‌ Bes ಧಾ 
ಬ್ರಿಟಿಷರ ಸಹಾಯದಿಂದ ಟೀಪ್ಪವನ್ನು ಸೋರಿಸಿ ಪ್ರನಃ 


ಸೊಂಡೂರಲ್ಲಿ ಆಡಳಿತ ಮುಂದುವರಿಸಿದೆ. ನಂತರ 
ವೆಂಕಟರಾವ್‌ ಘೋರ್ಪಡೆ, ಶಿವಷಣ್ಮ್ಮ ಖರಾವ್‌, 
ವಿಠಶಲರಾವ್‌ ಘೋರ್ಪಡೆ, ೨ನೇ ವೆಂಕಟರಾವ್‌ 


ಇತಿಹಾಸ ದರ್ಶನ 


ಘೋರ್ಪಡೆ, ಇವರ ನಂತರ ಈಗಿನ ಶ್ರೀ ಯಶವಂತ 
ರಾವ್‌ ಹಿಂದೂರಾವ್‌ ಘೋರ್ಪಡೆ ೧೯೨೮ರಲ್ಲಿ 
ಅಧಿಕಾರಕ್ಕೆ ಬಂದರು. ಸೊಂಡೂರು ಬಳ್ಳಾರಿ ಜಿಲ್ಲೆಯ 
ಒಂದು ತಾಲೂಕು ಕೇಂದ್ರವಾಯಿತು. ಅಂದಿನಿಂದ ಶ್ರೀ 
ಯಶವಂತರಾವ್‌ ಹಿಂದೂರಾವ್‌ ಘೋರ್ಪಡೆಯವರು 
ಸೊಂಡೂರಿನಲ್ಲಿ ತಮ್ಮ ಅರಮನೆ “ಶ್ರೀ ಶಿವ ವಿಲಾಸ 
ರಾಜ್‌ಮಹಲ್‌”ನಲ್ಲಿ ವಿಶ್ರಾಂತಿ ಜೀವನ ನಡೆಸಿದ್ದಾರೆ 
ಇವರ ಹಿರಿಯ ಪ್ರತ್ರರಾದ ಶ್ರೀ ಎಂ.ವೈ ಸ ಘೋರ್ಪಡೆ, 
ಮಂತ್ರಿಗಳಾಗಿ, ಖ್ಯಾತ ಅಥ ಶಾಸ್ತ್ರಜ್ಞರಾಗಿ ಇತಿಹಾಸ 
ಕಾರರಾಗಿ ಜಗತ್ವಸಿದ್ಧ ವನ್ಯಜೀವಿ ಛಾಯಾ ಚಿತ್ರಕಾರ 
ರಾಗಿ ಶಿಕ್ಷಣ ಪ್ರೇಮಿಗಳಾಗಿ, ಈ ಸೀಮೆಯ ಸಾಮಾಜಿಕ 
ಆರ್ಥಿಕ ಬೆಳವಣಿಗೆಯಲ್ಲಿ ಅತಿ ಮಹತ ದ ಪಾತ್ರ 
ವಹಿಸುತ್ತಾ ಬಂದಿದ್ದಾರೆ. 


ಸೊಂಡೂರು ಸೀಮೆಯು ಪ್ರೇಕ್ಷಣೇಯ ಸ್ಥಳಗಳು 
ಶ್ರೀ ಸ್ಕಂದ ಪುರಾಣದಲ್ಲಿ ಉಕ್ತವಾದಂತೆ ಪೂರ್ವ 
ಕಾಲದಲ್ಲಿ ಸೊಂಡೂರು “ಸ್ಕಂದಪುರ” ಎಂಬ ಕ್ಷೇತ್ರ 
ವಾಗಿತ್ತು. ಈ ಸ್ಕಂದಪುರಕ್ಕೆ ಸುತ್ತಲೂ ಲೋಹಪರ್ವತ 
ಗಳ ಕೋಟೆ ಇದ್ದಿತು. ಈಗಲೂ ಈ ಪರ್ವತಗಳಿವೆ. 
ಇಲ್ಲಿ ದೇವಾಧಿದೇವತೆಗಳು ಕಿನ್ನರರು, ಕಿಂಪುರುಷರೂ, 
ಗಂಧರ್ವರೂ ನೆಲೆಸಿದ್ದರು. ಇದರಿಂದ ಇದನ್ನು ಸುವರ್ಣ 
ಗಿರಿ ಎಂದು ಸಹ ಕರೆಯಲಾಗುತ್ತಿತ್ತು. ಶಿವಸುತನಿಂದ 
ಮಾತ್ರ ಹತನಾಗಬೇಕೆಂದು ಶಿವನಿಂದ ವರ ಪಡೆದ 
ತಾರಕಾಸುರನು ಇಲ್ಲಿನ ದೇವಾನುದೇವತೆಗಳಿಗೆ ತೊಂದರೆ 
ಕೊಡಲು ಆರಂಭಿಸಿದ, ಈ ರಾಕ್ಷಸನ ಹಿಂಸೆ ತಾಳಲಾರದ 
ದೇವತೆಗಳು ಶಿವನ ಮೊರೆ ಹೋಗಲು ಶಿವನು ತನ್ನ 
ಸುತನಾದ ಷಣ್ಮುಖನಿಗೆ (ಕುವರಾರಸ್ಸಾ ಮಿಗೆ) ಈ 
ಲೋಹಾಚಲದಲ್ಲಿಯೇ ದೇವಸೇನಾಧಿಪತಿ ಪಟ್ಟವನ್ನು 
ಕಟ್ಟಿ ತಾರಕಾಸುರನನ್ನು ಕೊಲ್ಲಲು ಆಜ್ಞೆ ಮಾಡಿದ. 
ಶಿವನ ಆಜ್ಞೆಯ ಮೇರೆಗೆ ಕುವಾಾರಸ್ವಾಮಿ ತಾರಕಾಸುರ 
ನನ್ನು ಸಂಹಾರ ಮಾಡಿದ. ನಂತರ ಲೋಹಾದ್ರಿಯ 
ಪ್ರಾರ್ಥನೆಯಂತೆ ಹಾಗೂ ದೇವತೆಗಳ ಬೇಡಿಕೆಯಂತೆ 
ಮಿ. ಲೋಹಾದ್ರಿಯಲ್ಲಿಯೇ ನೆಲೆನಿಂತು 
ಮಿ ಕ್ಷೇತ್ರವಾಯಿತು. ಬಲಭಾಗದಲ್ಲಿ ತನ್ನ 
ತಾಯಿ ಪಾರ್ವತಿ ದೇವಾಲಯವಿದೆ. ಎಡಭಾಗದಲ್ಲಿ 
ತಂದೆಯ (ಶಿವನ ದೇವಾಲಯ) ನಾಗನಾಥ ದೇವಾಲಯ 


೧೭೯ 


ತಮ್ಮ ಕ್ಷೇತ್ರಗಳು 


ತ್ರೇತಾಯುಗದಲ್ಲಿ ಶ್ರೀ ರಾಮಚಂದ್ರ ಲಕ್ಷ್ಮಣರು 
ಕಪಿವೀರರನ್ನು ಕೂಡಿಕೊಂಡು ಲಂಕೆಗೆ ಹೋಗುವಾಗ 
ವಕಾರ್ಗದಲ್ಲಿ ಲೋಹಾಚಲಕ್ಕೆ ಬಂದು ಶ್ರೀ ಕುವಕಾರ 
ಸ್ವಾಮಿಯ ದರ್ಶನ ಪಡೆದರು. ಇದಕ್ಕೆ ಸಾಕ್ಷಿಯಾಗಿ 
ಕುವಕಾರಸ್ವಾಮಿ ಮೂರ್ತಿ ಶಿಲ್ಪದಲ್ಲಿ ಕೆಳಭಾಗದಲ್ಲಿ 
ರಾಮಲಕ್ಷ್ಮಣರ ಉಬ್ಬು ಶಿಲ್ಪಗಳಿವೆ. ಸ್ವಾಮಿಯ ಆಜ್ಞೆ 
ಯಂತೆ ಶ್ರೀರಾಮ ಇಲ್ಲಿನ ಬೆಟ್ಟದ ಉತೃಷ್ಟವಾದ 
ಕಬ್ಬಿಣದಿಂದ ಶಸ್ತ್ರಾಸ್ತ್ರಗಳನ್ನು ಶಯಾರಿಸಿಕೊಂಡು 
ಲಂಕೆಗೆ ಸಾಗಿದನೆಂದು ರಘುವಂಶದಲ್ಲಿ ವರ್ಣನೆ ಇದೆ. 
ದ್ವಾಪರ ಯುಗದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ 
ಲೋಹಾಚಲಕ್ಕೆ ಬಂದು ಸ್ವಾಮಿಯ ದರ್ಶನ ಮಾಡಿ 
ಕೊಂಡು ಆತನ ಆಶೀರ್ವಾದವನ್ನು ಪಡೆದು, ಕೆಲಕಾಲ 
ವಾಸವಾಗಿದ್ದು , ಪಂಚಲಿಂಗಗಳನ್ನು ನಿರ್ಮಿಸಿ ಪೂಜೆ 


[28] 
ತಾ ಕಾಲೆ, “ನ ದ ಕೀಪ್‌ ಪಿಂ 
ಮಾಡಿ ಧನ್ಯರಾದರು. ಇದೇ ಈಗಿನ ಪಂಚಲಿಂಗ ಕ್ಷೇತ್ರ. 


ಕುಮಾರಸ್ವಾಮಿ ದೇವಾಲಯದ ಮುಂಭಾಗ 
ದಲ್ಲಿಯ ವಿಶಾಲವಾದ ಆಳವಾದ ಕೊಳವನ್ನು ಅಗಸ 
ಮಹರ್ಷಿಗಳು ಸ್ಥಾಪಿಸಿದರೆಂದು ಪ್ರತೀತಿ. ಕುಮಾರ 
ಸ್ವಾಮಿ ಬ್ರಹ್ಮಚಾರಿಯರಾಗಿದ್ದು, ಅಗಸ್ತ್ಯರಿಗೆ ಶಿವ 
ಸ್ವರೂಪ ಜ್ಞಾನವನ್ನು ಶಿವಪೂಜಾ ವಿಧಾನವನ್ನು 
ಇಗೂ ಷಡದ್ವವಿಚಾರಗಳನ್ನು ಬೋಧಿಸಿದನು. ಆಗ 
ಅಗಸ್ತ್ಯನು ಈ ತೀರ್ಥವನ್ನು ನಿರ್ಮಾಣ ಮಾಡಿದರಂತೆ. 
ಅಗಸ್ತ್ಯ ಮಹರ್ಷಿಗೆ ಬ್ರಹ್ಮಚಾರಿಯಾದ ಕುಮಾರ 
ಷಡದ್ವವಿಚಾರಗಳನ್ನು ಜಿದ್ದು 
ಬೋಧಿಸುವ ಸನ್ನಿವೇಶದಲ್ಲಿ ಸ್ತ್ರೀಯರು ನೋಡಬಾರ 
ದೆಂದು ಇಂದಿಗೂ ಕುಮಾರಸ್ವಾವಿಂಯ ದರ್ಶನ 
ಸ್ತ್ರೀಯರಿಗೆ ನಿಷಿದ್ಧವಾಗಿದೆ. ಒಂದು ವೇಳೆ ನೋಡಿದರೆ 
ಅಂತಹ ಸ್ತ್ರೀ “ಏಳು ಜನ್ಮಗಳಲ್ಲಿ ವಿಧವೆಯಾಗಿ ಬಾಳಲಿ” 
ಎಂದು ಶಾಪವನ್ನು ಕೊಟ್ಟಿರುವನಂತೆ. ಆದ್ದರಿಂದ 
ಇಂದಿಗೂ ಸಹ ಕುಮಾರಸ್ವಾಮಿಯ ದರ್ಶನ ಸ್ತ್ರೀಯರು 
ಪಡೆಯುವುದಿಲ್ಲ. 


ವರಾ ಕಾಣ 
ಸಾ ವಿರಿ, ಶಿದೆಜ್ಞಾ ನವನ್ನು 


ಸೊಂಡೂರು ಸೀಮೆಯಲ್ಲಿ ಕುಮಾರಸ್ವಾಮಿ 
ಸ್ತ್ರೀದರ್ಶನ ನಿಷೇಧಕ್ಕೆ ಸಂಬಂಧಪಟ್ಟಂತೆ ಸ್ವಾರಸ್ಯಕರ 
ವಾದ ಮತ್ತೊಂದು ದಂತ ಕಥೆಯಿದೆ. ತಾರಕಾಸುರನ 


೧೮೦ 


ಸಂಹಾರದ ನಂತರ ಲೋಹಾದ್ರಿಗಿರಿಯಲ್ಲಿಯೇ ನೆಲೆನಿಂತ 
ಬಳಿಕ ಪಾರ್ವತಿಯು ಪ್ರೀತಿಯ ಪುತ್ರನಾದ ಕುಮಾರ 
ಸ್ವಾಮಿಗೆ ಮದುವೆ ಮಾಡಲು ಕನ್ಕೆಯೊಬ್ಬಳನ್ನು ನೋಡಿ 
ಕೊಂಡು ಬಂದು “ಕುಮಾರ ನಿನಗೆ ಕನೈಯೊಬ್ಬಳನ್ನು 
ಆಯ್ಕೆ ಮಾಡಿದ್ದೇನೆ. ಅವಳನ್ನು ನೀನು ಲಗ್ನವಾಗ 
ಬೇಕೆಂದು” ಹೇಳಿದಳು. ಅದಕ್ಕೆ ಕುಮಾರಸ್ವಾಮಿ 
ನನಗಾಗಿ ನೀವು ಆರಿಸಿದ ಕನ್ಯೆ ಹೇಗಿದ್ದಾಳೆ?” ಎಂದು 
ಪ್ರಶ್ನಿಸಿದ. ಅದಕ್ಕೆ ಪಾರ್ವತಿ. “ಹೇಗೆ ಅಂದರೆ ಏನು? 
ಅವಳು ನನ್ನಂತೆಯೇ ಹೆಣ್ಣು ನನ್ನ ಹಾಗೆ ಇದ್ದಾಳೆ” 
ಎಂದು ಉತ್ತರಿಸಿದಳು. ಆಗ ಕುಮಾರಸ್ವಾಮಿ ತಾಯಿ 
ಯನ್ನು ಹೋಲುವ ಕನ್ಯೆಯನ್ನು ನಾನೆಂದು ಮದುವೆ 
ಯಾಗುವುದಿಲ್ಲ ಎಂದು ನಿಷ್ಠುರವಾಗಿ ತಾಯಿಗೆ ಹೇಳಿದ. 
ಪಾರ್ವತಿ ಮಗನನ್ನು ಒಪ್ಪಿಸಲು ಶತ ಪ್ರಯತ್ನ ಮಾಡಿ 
ದಳು. ಕುಮಾರ ಒಪ್ಪಲಿಲ್ಲ. ಕೊನೆಗೆ ಕೋಪದಿಂದ 
ಮಗನನ್ನು ಬೈದಾಡಿ ನನ್ನ ವರಾತಿಗೆ ಬೆಲೆ ಕೊಡದ ನೀನು 
ವನ್ನ ಮಗನಲ್ಲ ನನ್ನ ಎದೆ ಹಾಲನ್ನು ಕಕ್ಕು ಎಂದು 
ಕೋಪದಲ್ಲಿ ಕಠೋರವಾಗಿ ಹೇಳಿದಳು. ಅದಕ್ಕೆ ಪ್ರತಿ 
ಯಾಗಿ ಕುಮಾರಸ್ವಾಮಿಯು ತಕ್ಷಣದಲ್ಲಿ ತಾನು ಕುಡಿದ 
ತಾಯಿ ಮೊಲೆ ಹಾಲನ್ನು ಪೂರ್ಣವಾಗಿ ಕಕ್ಕಿದ. ಕಕ್ಕಿದ 
ಗಟ್ಟಿ ಹಾಲು ಪರ್ವತವಾಗಿ ಬಿದ್ದಿತು. ಇದೆ "ವಿಭೂತಿ 
ಗುಡ್ಡ'ವಾಯಿತು. ಈಗಲೂ ಈ ಪರ್ವತವನ್ನು ನೋಡ 
ಬಹುದು. ಕುಮಾರನು ಕಕ್ಕುತ್ತಲೇ ಇದ್ದ, ಪಾರ್ವತಿ 
ಸಿಟ್ಟು ಹೆಚ್ಚು ತಲೇ ಹೋಯಿತು. ಭಯಭೀತರಾದ 
ದೇವತೆಗಳು ಶಿವನಿಗೆ ತಿಳಿಸಲು ಶಿವನು ಮಧ್ಯೆ ಪ್ರವೇಶಿಸಿ 
ಕುಮಾರನನ್ನು ಪಾರ್ವತಿಯನ್ನು ತಾಯಿ ಮಕ್ಕಳನ್ನು 
ಸಮಾಧಾನ ಮಾಡಿದ. ಕುವರಾರನು ಕಕ್ಕುವದನ್ನು ನಿಲ್ಲಿಸಿ 
“ನಾನು ಯಾವ ಸ್ತ್ರೀಯರ ಮುಖವನ್ನು ನೋಡುವು 
ದಿಲ್ಲ”ವೆಂದು ಪ್ರತಿಜ್ಞೆ ಮಾಡಿದ. ಅಂದಿನಿಂದ ಕುಮಾರ 
ಸ್ವಾಮಿಯ ದರ್ಶನ ಸ್ತ್ರೀಯರಿಗೆ ನಿಷೇಧವಾಯಿತು. 
ಪಾರ್ವತಿ ಮಗನನ್ನು ಮದುವೆಗೆ ಒಪ್ಪಿ ಸಲೇಬೇಕೆಂದು ಹಟ 
ಮಾಡಿ ಪಕ್ಕದಲ್ಲಿಯೇ ನೆಲೆ ನಿಂತವಳು. ಎಡಭಾಗದಲ್ಲಿ 
ನಾಗನಾಥ (ಶಿವನು) ನೆಲೆನಿಂತ. ಈಗ ಪಾರ್ವತಿ, 
ಕುಮಾರಸ್ವಾಮಿ, ನಾಗನಾಥ ದೇವಾಲಯಗಳು ಇಲ್ಲಿವೆ. 
ಕಾಲಾಂತರಗಳಲ್ಲಿ ರಾಜ ಮಹಾರಾಜರು ಈ ಮಹಾತ್ಮೆ 
ಗಳನ್ನು ತಿಳಿದು ಕಲಾತ್ಮಕ ದೇವಾಲಯಗಳನ್ನು ಕಟ್ಟಿಸಿ 
ದ್ದಾರೆ. 


ಇತಿಹಾಸ ದರ್ಶನ 


ಅಗಸ್ತ್ಯ ತೀರ್ಥೆ: ಕುಮಾರಸ್ವಾಮಿ ದೇವಾ 
ಲಯದ ಹೆಬ್ಬಾಗಿಲನ ಮುಂದೆಯೇ ಇದೆ. ಶಿವನ ಅಪ್ಪಣೆ 
ಯಂತೆ ಅಗಸ್ತ್ಯನು ಲೋಹಾಜಲಕ್ಕೆ ಬಂದು ಸ್ನಾನ 
ಪಾನಾದಿಗಳಿಗೆ ತೀರ್ಥವನ್ನು ನಿರ್ಮಾಣ ವರಾಡಿದ. ಪ್ರತಿ 


ಮು 
ನಿತ್ಯವೂ ತಾನು ಈ ತೀರ್ಥದಲ್ಲಿ ಸ್ನಾನ ಮಾಡಿ ಮ 
ಯಿಂದ ಕುಮಾರಸಃ ಸಾನಿಧ್ಯವನ್ನು ಸೇರಿ 
ಆತನಿಂದ ಶಿವಪೂಜಾ ವಿಧಿ. 2ನ ಮತ್ತಾ 
ಷಡದ್ದವಿಚಾರ ಇಷವುಗಳೆನು ಹ: ಹಾಕ 


ರೆ ಕಬ ಹಾ ಸ್ವಾ ಹ್‌ ps 
ಅರಿತುಕೂಳ್ಳು ಪ್ರಿ ಇಸ ಜನಭ ಫು ಅಗಸ್ತ್ಯ, 
ಜಾಪರ ಸ್ತವನ, ಮರ್‌ ಬ್ರಿ ಹ] ಸ್ಯಾ ನಿ REET 
ಕೀರ್ಥ್ಪವಂದಂ ಹಸಿದ ವಾಗಿದೆ. ಇಲಿ ಸ್ತಾನ ಮಾಡಿದರೆ 
ಕೆ ಶು ಗ ಜ್‌ K3 
ಎ ನಿ ಯು ಸ ಷಾ ಇರೆ ಜ್ಯಾ 
ದೆ ಈ ತೀರ್ಥದ ಸ್ಮಾನ ಪಾನಾದಿ 


ಯಿಂದ ಕುಷ್ಕದಂತ ಭಯಾನಕ ರೋಗಗಳು ದೂರ 
ವಾಗುವವೆಂದು ಭಾವುಕರು ಹೇಳುತ್ತಾರೆ. ಗುಡೇಕೋಟೆ 
ಪುಳೆಗಾರರು ಇದಕೆ ಕಲಾತ್ಮಕ ಪುಷ್ಕರ್ಣಿ ಕಟ್ಟಿ ಸಿ ಸಿದರಂ. 


ಹರಿ ಶಂಕರ : ಕುಮಾರಸ್ವಾಮಿ ದೇವಸ್ಥಾನ 
ದಿಂದ ಉತ್ತರದ ಬೆಟ್ಟಗಳ ಇಳಿಜಾರಿನಲ್ಲಿ ಸ ಲ್ಪ ದೂರ 
ದಲ್ಲಿದೆ. ಶಿವನ ಪಾಲನೇತ್ರದಿಂದ ಸುಟ್ಟು ಭಸ್ಮವಾದ 
ತನ್ನ ಮಗ ಮನ್ಮಥನನ್ನು ಪುನರುಜ್ಜೀವನಗೊಳಿಸಲೆಂದು 
ಎಷ್ಟು ಇಲ್ಲಿ ಶಿವನನ್ನು ಕುರಿತು ತಪಸ್ಸು ವಕಾಡಿದ. ಆಗ 
ತ್ರಿಕಾಲ ಸ್ನಾನಕ್ಕೆಂದು ತನ್ನ ಗದೆಯಿಂದ ಶ್ರೀ ವಿಷ್ಣುವು 


ಇ 
0. ಶಂಟ್‌ ಜಾಣ್‌ಡಿ ಭಖ 
ಈ ತೀರ್ಥವನ್ನು ವಿರ್ನಾಣ ವಂ 


ಬಿ - ed ನ 
ಜೆ ಕಾಡಿದ, ಗೋವಜಖ 

ವು ರಗದ ಎದ್ದವಗಿದ್ದಿದ ಗಡಿ Nn ka po 
ಶಿಲ್ಪವೂರ್ತಿಯ ಬಾಯಿಯಿಂದ. ನೀರು ಹೊರ 


ತೀರ್ಥದ ತಟದಲ್ಲಿಯೇ ಶ್ರೀ ಹರಿ ಪೂಜಿಸಿದ ಶಿವಲಿಂಗ 
ವಿದೆ. ಈ ಲಿಂಗಕ್ಕೆ ಹರಿಶಂಕರ ಎಂದು ಕರೆಯುತ್ತಾರೆ. 


ಉಡಚಲ ಪರಮೇಶ್ವರಿ: ಸೊಂಡೂರಿನ 
ದಕ್ಷಿಣಕ್ಕೆ ನಾರಾಯಣ ನವಯ ಬಲದಂಡೆಯಲ್ಲಿ ಈ ಶಕ್ತಿ 
ದೇವತೆಯು ಗುಡಿ ಇದೆ. ಸ್ಕಂದ ಕ್ಷೇತ್ರ ರಕ್ಷಣೆಗೆ ಶಿವನು 
ಡಿಯೊಂದರಿಂದ ಈ ಶಕ್ತಿ ದೇವತೆ 


ಯುಗದಲ್ಲಿ 
ಪಾಂಡವರು ವನವಾಸದಲ್ಲಿದ್ದಾಗ ಸಂಚರಿಸುತ್ತಾ ಬಂದು 


೧೧ ಎ 


ಇತಿಹಾಸ ದರ್ಶನ 


ಕುಮಾರಸ್ವಾಮಿ ಕ್ಷೇತ್ರದಲ್ಲಿ ಸ್ವಮಿಯ ದರ್ಶನ ಮಾಡಿ 
ಕೊಂಡು ಕೆಲದಿನಗಳು ವಾಸವಾಗಿದ್ದರು. ಆಗ ಪಂಚ 
ಪಾಂಡವರು ಪಂಚಲಿಂಗಗಳನ್ನು ಸ್ಥಾಪಿಸಿ ಪೂಜಿಸಿದರು. 
ಆಗ ಭೀಮನು ಧರ್ಮರಾಯನ ಆಜ್ಞೆ ರು ಮೇರೆಗೆ ತನ್ನ 
ಗದೆಯಿಂದ ಒಂದು ಜಲಾಶಯವನ್ನು ಮಾಡಿದನು. 
ಆದ್ದರಿಂದ ಇದಕ್ಕೆ ೬ ಭೀಮತೀರ್ಥವೆಂದು ಕರೆಯುವರು. 


ಈ ಸ್ಥಳ ಸೊಂಡೂರಿನಿಂದ 


i 
ಲ 
ತಾ ದಾರ ದ್ಯ ಹ —— 
ಸಾಶುನಧೃಕ್ಕ ಹತ್ತು ಕಿ.ಮೀ. ದೊರದಲ್ಲಿದೆ. ತಾರಕಾ 
ಇಷ್ಟದ ಹಾಗೇ ಪಚಾ SE) BA ಬಿ 
ಸುರನ ಮಗನಾದ ಠ.೦ತತ್ತನಂ ತಂದೆಯನ್ನು ಕೊಂದ 
ಚ 
ಪ್ರಿ 


ಸೇಡು ಶೀರಿಸಿಕೊಳ ಲು 
ಲೋಹಾದ್ರಿಯ ಮೇಲೆ ದಾಳಿ ಮಾಡಿದನು. ಕೂಡಲೇ 
ಕುಮಾರನ ಸಹೋದರನಾದ ಭೆ ಓೈರವನುಕುವಾರನ ಅಪ್ಪಣೆ 
ಯಂತೆ ಆ ರಾಕ್ಷಸನನ್ನು ಕೊಂದು ಅಲ್ಲಿಯೇ ನೆಲೆನಿಂತ. 
“ಭೈರವವೇಶ್ನ ರ ಲಿಂಗ” ಹಾಗೂ ಭೆ ರವ ತೀರ್ಥಸ್ಯಂದ 
ಕ್ಷೇತ್ರ ರಕ್ಷಣೆಗೆ ಭೆ ರವನು ನೆಲೆನಿಂತನೆಂದು ಪ್ರತೀತಿ. 


ಸನಿಲು ಸ್ವಾವಿು : ಕುಮಾರಸ್ವಾಮಿ ದೇವಸ್ಥಾನ 
ದಿಂದ ೨ ಕಿ.ಮೀ. ದಕ್ಷಿಣದಲ್ಲಿದೆ. ನವಿಲು ವಾಹನವೇರಿದ 
ಕುವರಾರಸ್ವಾವಿಂಯ ಸುಂದರ ವಿಗ್ಗೆ ಸಹವುಳ್ಳ ದೇವಾಲಯ 


ವ 

ಇವಿ ನಾ ಹ ಗು ಗ ಜಾ ಕಾಳ 
ವಿದೆ. ದೇವಾಲಯದ ಪೂರ್ವ ಕೈ ಒಂದು ಚಿ ಪುಷ್ಕರಣಿ 
ಇವೆ 


ರಾಮಗಡ : ಹೊಸಪೇಟೆ ಮಾರ್ಗದಲ್ಲಿ ಎಡ 
ಭಾಗದ ಬೆಟ್ಟದಲ್ಲಿರುವ -ರಾಮಗಡಕ್ಕೆ ಇತಿಹಾಸವಿದೆ. 
ಕಂಪಿಲರಾಯನ ಮೊದಲ ಹೆಂಡತಿಯ ಮಗನಾದ 
ಕುಮಾರರಾಮನನ್ನು ಆತನ ಮಲತಾಯಿ ರತ್ನಾಜಿಯು 
ಮೋಹಿಸಿದಾಗ ಅದನ್ನು ತಿರಸ್ಕರಿಸಿದ. ಅದರಿಂದ 
ಅತೃಪ್ತಳಾಗಿ ಮಲತಾಯಿ ರತ್ನಾಜಿ ತನ್ನ ಪತಿಗೆ ಸಲ್ಲದ 
ಮಾತನ್ನು ಹೇಳಿ ಕುಮಾರರುಮನ ಶಿರಚ್ಛೇದವಾಗುವಂತೆ 
ಮಾಡುತ್ತಾಳೆ. ಆಗ ಸತ್ಯಸಂಗತಿ ತಿಳಿದ ಮಂತ್ರಿ ಭೆ ೈಚಪ್ಪ 
ನಾಯಕ ಕುಮಾರನನ್ನು ಕರೆತಂದು ಈ ಬೆಟ್ಟದಲ್ಲಿ 
ಜೀವಂತವಿಟ್ಟು ಅವನ ಶಿರಚ್ಛೇದ ವರಾಡಿರುವುದಾಗಿ 
ಸುಳ್ಳು ಹೇಳುತ್ತಾನೆ, ಆದ್ದರಿಂದ ಈ ಗುಡ್ಡಕ್ಕೆ ರಾಮ 
ಗಡವೆಂದು ಹೆಸರು. ಕುಮಾರರಾಮನ ಸ್ಮರಣಾರ್ಥ 
ಮಂತ್ರಿ ಭೈಚಪ್ಪನಾಯಕ ರಾಮನ ಗುಡಿಯನ್ನು 
ಕಟ್ಟಿಸಿದ. ಕಾಲುಂತರದಲ್ಲಿ ಪಾಳು ಬಿದ್ದಾಗ ವಿಜಯ 


೧೮೧ 


ನಗರದ ಅರಸ ಕೃಷ್ಣದೇವರಾಯ ದೇವಾಲಯವನ್ನು 
ದುರಸ್ತಿ ವಠಾಡಿಸಿದ ಶಿಲಾಶಾಸ ನವಿದೆ. 


ಘೋರ್ಪಡೆ ಅರಮನೆ : “ಶ್ರೀ ಶಿವವಿಲಾಸ 
ರಾಜ್‌ಮಹಲ್‌” ಎಂದು ಕರೆಯುವ ಘೋರ್ಪಡೆಯವರ 
ಈ ಅರಮನೆ ಸೊಂಡೂರಿನಿಂದ ಹೊಸಪೇಟೆಗೆ ಹೋಗುವ 
ರಸ್ತೆಯ ಎಡಭಾಗದಲ್ಲಿದೆ. ಕ್ರಿ.ಶ. ೧೯೪೦ರಲ್ಲಿ ಬ್ರಿಟಿಷ್‌ 
ಇಂಜಿನಿಯರ್‌ ಸಹಾಯದಿಂದ ಈ ಅರಮನೆಯನ್ನು ಶ್ರೀ 
ಯಶವಂತರಾವ್‌ ಹಿಂದೂರಾವ್‌ ಘೋರ್ಪಡೆಯವರು 
ಕಟ್ಟಿಸಿದ್ದಾರೆ. ಸುಂದರ ಸಭಾಂಗಣ, ಪ್ರಾಕಾರ, 
ದೇವಸ್ಥಾನಗಳನ್ನು ಒಳಗೊಂಡಿದೆ. 


ಕೃಷ್ಣನಗರ ಕೋಟಿ : ಮುರಾರಿರಾವ್‌ 
ಘೋರ್ಪಡೆಯನ್ನು ಸೋಲಿಸಿ ಬಂಧಿಸಿದ ನಂತರ 
ಹೈದರನು ಇಲ್ಲಿ ಕ್ರಿ.ಶ. ೧೭೭೬ರಲ್ಲಿ ಕೋಟಿ ಕಟ್ಟಿಸಲು 
ಆರಂಭಿಸಿದ, ಟಿಪ್ಪು ೧೭೯೨ರಲ್ಲಿ ಗಳನ ಅದೇ 
ಕಾಲಕ್ಕೆ ಬ್ರಿಟಿಷರ ಸಹಾಯದಿಂದ ಶಿವರಾಯ್‌ 
ಘೋರ್ಪಡೆ ಸೊಂಡೂರನ್ನು ವಶಪಡಿಸಿಕೊಂಡು ಆಡಳಿತ 
ಮುಂದುವರೆಸಿದರು. ಸುವಕಾರು ೨ ಕಿ.ಮೀ. ಸುತ್ತಳತೆ 
ಯುಳ್ಳ ಕೋಟಿಗೆ :೩ ಮಹಾದ್ವಾರಗಳಿವೆ. ಕೋಟೆ 
ಗೋಡೆ ೨೦ ಅಡಿ ಎತ್ತರವಾಗಿದ್ದು, ಗೋಡೆ ಮೇಲೆ 


೧೮೨ 


ಸುವಕಾರು ೧೨ ಅಡಿ ಅಗಲವಾಗಿದೆ. ಕೋಟೆ ಒಳಗೆ 
ಕುದುರೆ ಲಾಯಗಳು, ಮದ್ದುಗುಂಡು ಸಂಗ್ರಹಾಲಯ 
ಗಳು ಇವೆ. ಇಲ್ಲಿ ಅನೇಕ ಕನ್ನಡ ಚಿತ್ರಗಳ ಚಿತ್ರೀಕರಣ 
ಗಳು ನಡೆದಿವೆ. ಈಗ ಕೋಟೆಯೊಳಗೆ ಕೃಷ್ಣನಗರವೆಂಬ 
ಗ್ರಾಮವಿದೆ. ಇತ್ತೀಚಿನ ದಿನಗಳಲ್ಲಿ ಕೋಟೆ ದಕ್ಷಿಣ ಭಾಗ 
ಬಿದ್ದು ಪಾಳು ಬೀಳುತ್ತಿದೆ. 


ಘೋರ್ಪದೆ ನಂಶದವರ ಗ್ರಾಮಗಳು : 
ಚ ಆಡಳಿತ ಕಾರ್ಕ್‌ ಈ ಎಲ್ಲ 


ಟ್‌ 
£4 
f 
[AN 
ಛೈ 
೧) 


10 
ಕಲು 
(1 
ಪಾ 
ಗ 
CL 
ಈ 
ಲ ಸ 
pe 


ಸ) 

1 C 

ಆಟ್‌ ಕ 
> 4 

4 

2. 

ಲೂ 


ತ್ರ ಳನ್ನು ಕಟ್ಟಿ ದಾರ ee 
“ಯಶವಂತನಗರ”, 


WU 


C 
4° 


ಲೈ 
KY 
[4 
C 
“1 
© 
ro 
?.( 
[AN 
25. 
CL 
|| 
e 
ಕ 
1] 


ನಗರ” ತಾರಾಬಾಯಿ ಸ್ಮರಣಾರ್ಥ “ತಾರಾನಗರ” 
ಸುಶೀಲಬಾಯಿ ಸ್ಮರಣಾರ್ಥ “ಸುಶೀಲನಗರ”, ಹೀಗೆ 
ಅನೇಕ ಹಳ್ಳಿಗಳನ್ನು ನಿರ್ಮಿಸಿದ್ದಾರೆ. 


ಗಾಂಧೀಜಿ ೧೯೩೨ರಲ್ಲಿ ಇಲ್ಲಿಗೆ ಭೆಟ್ಟಿ ಕೊಟ್ಟಾಗ 
ಇಲ್ಲಿವೆ ಸೃಷ್ಟಿ ಸೌಂದರ್ಯ ನೋಡಿ “SEE SANDUR 
IN SEPTEMBER’ ಎಂದು ಹೇಳಿದ್ದಾರೆ. 


ಇತಿಹಾಸ ದರ್ಶನ 


